ಕರ್ನಾಟಿಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ .:1241 


ಸದಸ್ಯರ ಹೆಸರು. 


: ಶ್ರೀ ಬಿ.ಜಿ ಪಾಟೀಲ (ಸ್ಥಳೀಯ ಸಂಸ್ಥೆಗಳ ಕೇತ್ರದಿಂದ 


ಚುನಾಯಿತರಾದವರು ) 


ಉತ್ತರಿಸಬೇಕಾದ ದಿನಾಂಕ : 22.09.2021 


4. ಉತ್ತರಿಸುವ ಸಚಿವರು : ಮಾನ್ಯ ವಸತಿ ಹಾಗೂ ಮೂಲಸೌಲಭ್ಯ ಅಬಿವೃದ್ಧಿ ಸಚಿವರು. 

ಕ್ರ ಪ್ರಶ್ನೆ ಉತ್ತರ 

ಸಂ ಹ 

ಅ) | ಕಲಬುರಗಿ ವಿಮಾನ ನಿಲ್ಮಾಣದಲ್ಲಿ | ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ರಾತ್ರಿ 
ರಾತ್ರಿ ವೇಳೆಯಲ್ಲಿ ವಿಮಾನ ಲ್ಯಾಂಡ್‌! ವೇಳೆಯಲ್ಲಿ ವಿಮಾನ ಇಳಿಯುವ ಸಲುವಾಗಿ 
ಆಗಲು ಅಗತ್ಯ ಸೌಲಭ್ಯವಿಲ್ಲದಿರುವುದು | ಅಭಿವೃದ್ಧಿಪಡಿಸಲು ಅಗತ್ಯವಿರುವ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; | ಜಮೀನುಗಳನ್ನು 
(ವಿವರ ನೀಡುವುದು) ಭೂಸ್ಥಾಧೀನಪಡಿಸಿಕೊಂಡು ಎಲ್ಲಾ 

ಜಮಿೀೀನುಗಳನ್ನು ಭಾರತೀಯ ವಿಮಾನ 
ಬಿಲ್ಮಾಣಗಳ ಪ್ರಾಧಿಕಾರಕ್ಕೆ 
ಹಸ್ತಾಂತರಿಸಲಾಗಿದೆ. } 
ಕಲಬುರಗಿ ವಿಮಾನ ನಿಲ್ದಾಣದ 
ಕಾರ್ಯಚರಣೆಯನ್ನು ಭಾರತೀಯ ವಿಮಾನ 
ನಿಲ್ದಾಣಗಳ ಪ್ರಾಧಿಕಾರವು ನಿರ್ವಹಿಸುತ್ತಿದ್ದು, 
ಸದರಿ ಸಂಸ್ಥೆಯಿಂದ ಪ್ರಸ್ತಾವನೆ 
ಸ್ಮೀಕೃತಪಾಗಿರುವುದಿಲ್ಲ. 

ಆ) ವಿಮಾನ ನಿಲ್ದಾಣದಲ್ಲಿ ಕಾರ್ಗೋ/| ಕಲಬುರಗಿ ವಿಮಾನ ನಿಲ್ಮಾಣವನ್ನು 
ಸರಕು ಸೇವೆ ಪ್ರಾರಂಭಿಸುವ ನಿಟ್ಟಿನಲ್ಲಿ | ಪ್ರಯಾಣಿಕರ ಕಾರ್ಯಾಚರಣೆಗಾಗಿ ವಿನ್ಯಾಸ 
ಸರ್ಕಾರ ಯಾವ ಕ್ರಮಗಳನ್ನು | ಮಾಡಲಾಗಿದ್ದು, ಕಾರ್ಗೋ! ಸರಕು ಸೇವೆ 
ಕೈಗೊಂಡಿದೆ; (ವಿವರ ನೀಡುವುದು) ಪ್ರಾರಂಭಿಸುವ ಬಗ್ಗೆ ಭಾರತೀಯ ವಿಮಾನ 

ನಿಲ್ದಾಣಗಳ ಪ್ರಾಧಿಕಾರದಿಂದ ಪ್ರಸ್ತಾವನೆ 
ಸ್ಮೀಕುತವಾಗಿರುವುದಿಲ್ಲ. 

ಇ) |ಸದರಿ ವಿಮಾನ ವಿಲ್ಮಾಣ ಕೇಂದ್ರದ | 
ವ್ಯಾಪ್ತಿಗೆ ಬರುವುದಾದಲ್ಲಿ, ಮೇಲ್ಕಂಡ | ಅನ್ವಯಿಸುವುದಿಲ್ಲ. 
ಪ್ರಸಾವನೆಗಳನ್ನು ಕೇಂದ್ರ' ಸರ್ಕಾರಕ್ಕೆ | 
ಸಲ್ಲಿಸಲಾಗಿದೆಯೇ? (ವಿವರ 
ನೀಡುವುದು) | 

ಸೆಂಖ್ಯೇಮೂಲಅಇ 113 ರಾಲಿ 2021 

be 
(ವಿ. ಸೋಮಣ್ಲಾ) 


ವಸತಿ ಹಾಗೂ ಮೂಲಸೌಲಭ್ಯ ಅಬಿವೃದ್ಧಿ, 
ಸಚಿವರು 


